ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆೆ ಗುರುತಿನ ಪ್ರಶ್ನೆ 


16-03-2021 ಪ್ರಶ್ನೆ ಸ೦ಖ್ಯೆ: 194 (1383) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಸಹಕಾರ ಸಚಿವರು 


ವಿಷಯ: 


ರಾಜ್ಯದಲ್ಲಿರುವ ಸಹಕಾರ ಬ್ಯಾಂಕುಗಳ ಬಗ್ಗೆ 


(ಅ) ಪ್ರಸ್ತುತ ರಾಜ್ಯಾದ್ಯಾಂತ ಇರುವ ಸಹಕಾರ ಬ್ಯಾ೦ಕುಗಳೆಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಿಂದ ಸಹಕಾರ ಬ್ಯಾಂಕುಗಳಿಂದ ಬೀಡಿದ ಸಾಲದ ಮೊತ್ತವೆಷ್ಟು ; 
ಇದರಲ್ಲಿ ರೈತರಿಗೆ ಮತ್ತು ಇತರೆ ವರ್ಗದವರಿಗೆ ನೀಡಿದ ಸಾಲದ ಮೊತ್ತವೆಷ್ಟು ; (ವಿವರವನ್ನು 
ನೀಡುವುದು) 


(ಇ) ರಾಜ್ಯದ ಸಹಕಾರ ಬ್ಯಾಂಕುಗಳಲ್ಲಿ, ಸಾಲಮನ್ನಾ ಯೋಜನೆಯಡಿ ಮನ್ನಾ ಮಾಡಲಾದ 
ಮೊತವೆಷ್ಟು ; ಇದರಲ್ಲಿ ರೈತರು ಪಡೆದ ಸಾಲದ ಮೊತ್ತವೆಷ್ಟು; (ಶೇಕಡವಾರು ವಿವರ ನೀಡುವುದು) 


(ಈ) ರಾಜ್ಯಾದ್ಯಾಂತ ಇರುವ ಸಹಕಾರ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ 
ಸಂಖ್ಯೆ ಎಷ್ಟು ; ಸರ್ಕಾರಿ/ಗುತ್ತಿಗೆ/ಹೊರ ಗುತ್ತಿಗೆ ನೌಕರರ ಸಂಖ್ಯೆ ಎಷ್ಟು ; (ಮಾಹಿತಿಯೊಂದಿಗೆ 
ವಿವರ ನೀಡುವುದು) 


(ಉ) ಕಳೆದ ಐದು ವರ್ಷಗಳಿಂದ ಎಷ್ಟು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನು ಸರ್ಕಾರಿ 
ನೌಕರರನ್ನಾಗಿ ಆಯ್ತೆ ಮಾಡಿಕೊಳ್ಳಲಾಗಿದೆ ; ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಯಾವ ಯಾವ 
ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? (ಜಿಲ್ಲಾವಾರು ಮಾಯಿತಿ 
ನೀಡುವುದು) 


